ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 2241 
ಸದಸ್ಯರ ಹೆಸರು i : ಶ್ರೀ ಎಸ್‌. ನಾಗರಾಜ್‌ (ಸಂದೇಶ್‌ ನಾಗರಾಜ್‌) 
ಉತ್ತರಿಸುವ ಸಚಿವರು : ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 
ಉತ್ತರಿಸುವ ದಿನಾಂಕ : 26.03.2021 
3 ಪಶೆ ಉತರ 
ಸಂ ಹಗ ಣೆ 
ಅ) | ಚಾಮರಾಜನಗರವು ಅಭಿವೃದ್ಧಿ 
ಹೊಂದುತ್ತಿರುವ ಜಿಲ್ಲಾ ಕೇಂದ್ರವಾಗಿದ್ದು, 
ಕರ್ನಾಟಕ ಹಾಗೂ ತಮಿಳುನಾಡು ಸಾರಿಗೆ , 
ಸಂಸೆಗಳ ಹೆಚಿನ ಬಸ್‌ ಸಂಚಾರ ಚಾಮರಾಜನಗರದಲ್ಲಿ ಹೈಟೆಕ್‌ ಬಸ್‌ ನಿಲ್ದಾಣ 
ಇರುವುದರಿಂದ, ಮುಂದಿನ | ಸ್ಥಾಪಿಸುವ 'ವಿಷಯವು ಪರಿಶೀಲನೆಯಲ್ಲಿದ್ದು, ಈ ಬಗ್ಗೆ 
'ಬೆಳವಣಿಗೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು, ಗಮನಹರಿಸಲಾಗುವುದು. 
ಒಂದು ಹೈಟೆಕ್‌ ಬಸ್‌ ನಿಲ್ದಾಣ ಸ್ಥಾಫಿಸುವ 
ವಿಷಯ ಸರ್ಕಾರದ 
ಪರಿಶೀಲನೆಯಲ್ಲಿದೆಯೇ; ಈ ಬಗ್ಗೆ ಸರ್ಕಾರ 
ಗಮನಹರಿಸುವುದೇ; 
ಆ) | ಹಾಲಿ: ಇರತಕ್ಕ ಬಸ್‌ -ನಿಲ್ದಾಣ ಬಹಳ ಚಾಮರಾಜನಗರ ಪಟ್ಟಣದ ಸಂತೇಮರಳ್ಳಿ 
ಕಿರಿದಾಗಿದ್ದು, ಸಂತೇಮರಹಳ್ಳಿ | ವೃತ್ತದ ಬಳಿಯಿರುವ ರೇಷ್ಮೆ ಇಲಾಖೆಗೆ ಸೇರಿದ ರೇಷ್ಮೆ 
ರಸ್ತೆಯಲ್ಲಿರುವ ರೇಷ್ಮೆ ಇಲಾಖೆಯ ಕಟ್ಟಡ ಕಾರಾನೆಯ ಜಾಗದಲ್ಲಿ ಮುಖ್ಯರಸ್ತೆಗೆ 


ಮತ್ತು -ಜಾಗವನ್ನು ವಶಕ್ಕೆ ತೆಗೆದುಕೊಂಡು 


ಈ ಸ್ಥಳೆದಲ್ಲಿ ಓಂದು ಹೈಟೆಕ್‌ ಬಸ್‌ 
ನಿರ್ಮಾಣ ಸ್ಲಾಪಿಸಲು 'ಕೆಮ 


ಪಹಿಸಲಾಗುವುದೇ? 


ಹೊಂದಿಕೊಂಡಂತೆ ಇರುವ 3 ಎಕರೆ 20 ಗುಂಟೆ 


ಜಮೀನನ್ನು ಕ.ರಾ.ರ.ಸಾ.ನಿಗಮದ ಬಸ್‌ ನಿಲ್ದಾಣ 
ನಿರ್ಮಿಸಲು ಉಚಿತವಾಗಿ ಮಂಜೂರು 
ಮಾಡಿಸಿಕೊಡುವಂತೆ ಕೃಷಿ ಮತ್ತು ರೇಷ್ಮೆ ಇಲಾಖೆ 


ಹಾಗೂ ಜಿಲ್ಲಾಡಳಿತವನ್ನು ಕೋರಲಾಗಿರುತ್ತದೆ. 


ಸದರಿ ನಿವೇಶನವು ನಿಗಮದ ಸ್ಪಾಧೀನಕ್ಕೆ 
ಬಂದ “ನಂತರ ಸಂಸ್ಥೆಯು ಬಸ್‌ ನಿಲ್ದಾಣ ನಿರ್ಮಾಣ 
ಮಾಡಲು ಹೊರಡಿಸಿರುವ ಸುತ್ಪೋಲೆ ಸಂಖ್ಯೆ: 
01/2015-16, ©:06.06.2015ರ ಪಕಾರ ಸಾರಿಗೆ 


; ಅವಶ್ಯಕತೆ ಹಾಗೂ ಆರ್ಥಿಕ ಲಭ್ಯತೆಯನ್ನು ಆಧರಿಸಿ 


ಈ ಬಗ್ಗೆ ಕ್ರಮ ಜರುಗಿಸಲಾಗುವುದು. 


ಸಂಖ್ಯೆ; ಟಿಡಿ 162 ಟಿಸಿಕ್ಕೂ 2021 


- 


——— 


(ಲಕ್ಷ ಫೌ ಸಂಗಪ್ಪ ಸವದಿ) 
ಉಪ: ಮುಖ್ಯಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು 


